ಕರ್ನಾಟಕ ವಿಧಾನ ಪರಿಷತ್‌ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 867 

ಸದಸ್ಯರ ಹೆಸರು ಶ್ರೀ ಬಸವರಾಜ ಶಿವಲಿಂಗಪ್ಪ ಹೊರಟ್ಟಿ 
ಉತ್ತರಿಸಬೇಕಾದ ದಿನಾಂಕ 11.03.2020 

ಉತ್ತರಿಸಬೇಕಾದ ಸಚಿವರು : | ಸಮಾಜ ಕಲ್ಯಾಣ ಸಚಿವರು 


ಪ್ರಶ್ನೆ 


ಉತ್ತರ 


ಬುಡಕಟ್ಟು ಜನಾಂಗಗಳಾದ ಟೋಕರಿ ಕೋಳಿ, 
ಢೋರ ಕೋಳಿ, ಕೋಯಾ ಜನಾಂಗವನ್ನು 
ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕೆಂದು ಹಲವಾರು 
ಸಮುದಾಯದ ಸಂಘಟನೆಗಳು ಒತ್ತಾಯ 
ಮಾಡುತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ 


ಹಾಗಿದ್ದಲ್ಲಿ, ಸರ್ಕಾರವು ಈ ಸಂಬಂಧ ಯಾವ 


(uT 


ಕ್ರಮ ಕೈಗೊಂಡಿದೆ: 


1950ರಲ್ಲಿ ಕೇಂದ್ರ ಸರ್ಕಾರದ ಜಾತಿ ಪಟ್ಟಿ 22 ರಲ್ಲಿ 

ಪರಿಶಿಷ್ಟ ಪಂಗಡದಲ್ಲಿ ಈ ಮೇಲ್ಕಂಡ 
ಜನಾಂಗದವರನ್ನು ಸೇರಿಸಲಾಗಿದೆಯೇ: ಹಾಗಿದ್ದರೆ, 
ಸರ್ಕಾರವು ಯಾವ ಕ್ರಮ ಕೈಗೊಂಡಿದೆ; 


ಕರ್ನಾಟಿಕ ರಾಜ್ಯ ಪರಿಶಿಷ್ಟ ಪಂಗಡದ ಜಾತಿ 
ಪಟ್ಟೆಯ ಕ್ರಮ ಸಂಖ್ಯೆ: 22 ರಲ್ಲಿ Koli Dhor, 
Tokre Koli, Kolcha, Kolgha ಸಮುದಾಯಗಳು 
ಹಾಗೂ ಕ್ರಮ ಸ೦ಖ್ಯೆ; 26 ರಲ್ಲಿ Koya, Bhine Koya, 
Rajkoya ಸಮುದಾಯಗಳನ್ನು ಈಗಾಗಲೇ ಪರಿಶಿಷ್ಟ 
ಪಂಗಡದ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಈಗ 
ಹೊಸದಾಗಿ ಸೇರಿಸುವ ಪ್ರಶ್ನೆ ಉದ್ದವಿಸುವುದಿಲ್ಲ. 


ಸಂವಿಧಾನದ ಅನುಸೂಚಿತ ಬುಡಕಟ್ಟುಗಳ 
ಅದೇಶದಂತೆ ಇವರು ಪರಿಶಿಷ್ಟ ಪಂಗಡಕ್ಕೆ 
ಸೇರಿದವಾಗಿದ್ದು, ಇವರಿಗೆ ಪರಿಶಿಷ್ಟ ಪಂಗಡದ 
ಜಾತಿ ಪ್ರಮಾಣ ಪತ್ರ ನೀಡಲು ಸರ್ಕಾರಕ್ಕೆ ಇರುವ 
ತೊಂದರೆ ಏನು: 


ಸರ್ಕಾರವು ಯಾವ 
ಬಗೆಹರಿಸಿ ಅನುಕೂಲ 
(ವಿವರವಾದ ಮಾಹಿತಿ 


ಈ ಸಮಸ್ಯೆಯನ್ನು 
ಕಾಲಮಿತಿಯೊಳಗೆ 
ಮಾಡಿಕೊಡಲಿದೆ? 
ನೀಡುವುದು) 


ಪರಿಶಿಷ್ಟ ಪಂಗಡದ ಪಟ್ಟಿಯಲ್ಲಿ ಮೇಲ್ಕಂಡ 
ಜಾತಿಗಳಿಗೆ ಸೇರಿದ ನೈಜವಾದ ಜನರಿಗೆ ಕರ್ನಾಟಕ 
ಅನುಸೂಚಿತ ಜಾತಿಗಳು ಅನುಸೂಚಿತ 
ಬುಡಕಟ್ಟುಗಳು ಮತ್ತು ಇತರೆ ಹಿಂದುಳಿದ ವರ್ಗಗಳ 
(ನೇಮಕಾತಿ ಮುಂತಾದವುಗಳ ಮೀಸಲಾತಿ) 
ಅಧಿನಿಯಮ 1990 ಮತ್ತು ನಿಯಮಗಳು, 1992 
ರನ್ನಯ ವಿಚಾರಣೆ ನಡೆಸಿ ಜಾತಿ ಪ್ರಮಾಣ 
ಪತ್ರಗಳನ್ನು ನೀಡುವಂತೆ ಕಂದಾಯಾಧಿಕಾರಿಗಳಿಗೆ 
ಈಗಾಗಲೇ ಸೂಚಿಸಲಾಗಿದೆ. 


ಸಕಇ 53 ಎಸ್‌ಐಡಿ 2020 


ಉಪ್‌ ಮುಖ್ಯ 
ಹಾಗೂ ಲೋಕೋಪಯೋಗಿ 
ಮತ್ತು ಸಮಾಜ ಕಲ್ಯಾಣ ಸಚಿವರು. 


